ಕರ್ನಾಟಕ ವಿಧಾನ ಪರಿಷತು 
14i (128) 


1): ಚುಕ್ಕೆ-ಗುರುತಿಲ್ಲದ' ಪಶ್ನೆ ಸಂಖ್ಯೆ 
2) ಸದಸ್ಯರ ಹೆಸರು 


3) ಉತ್ತರಿಸುವ ದಿನಾಂಕ 


4) ಉತ್ತರಿಸುವವರು 


:: ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ 


(ವಿಧಾನ ಸಭೆಯಿಂದೆ' ಚುನಾಯಿತರಾದವರು) 


01.02.2021 
ಅರಣ್ಯ, ಕನ್ನಡ ಮತ್ತು ಸಂಸ್ಕೃಶಿ ಸಚಿವರು 


ಕ್ರಸಂ ಪ್ರಶ್ನೆ ಉತ್ತರ 

ಅ) ಕೊಡಗು ಜಿಲ್ಲೆಯಲ್ಲಿ ಕಾಡಾನೆ ದಾಳಿ 
ಪ್ರಕರಣಗಳು ನಿರರತವಾಗಿ 
ವರದಿಯಾಗುತ್ತಿದ್ದು, ನಗರ ಹಾಗೂ 
ಪಟ್ಟಣ ಪ್ರದೇಶಗಳಿಗೂ ಕಾಡಾನೆಗಳು ಬಂದಿದೆ. 
ದಾಂಗುಡಿ ಇಟ್ಟು ದಾಳಿ 
ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 

SF ಕಿ ದ ಮೂರು | ಕಾಡಗು ಜಲ್ಲಯಲ್ಲಿ ಮಾನವ-ಅನ ಸಂಘರ್ಷ ತಡೆಗ್ಬರು 
ವರ್ಷಗಳಲ್ಲಿ ಕಾಡಾನೆ ದಾಳಿ ತಪ್ಪಿಸಲು | ಕೆಳಕಂಡ ಕ್ರಮಗಳನ್ನು ವಹಿಸಲಾಗುತ್ತಿದೆ. 
ಜಿಲ್ಲೆಯಲ್ಲಿ ಸರ್ಕಾರ ಕೈಗೊಂಡಿರುವ * ಆನೆ ತಡೆಕಂದಕ ನಿರ್ವಹಣೆ 
ಕ್ರಮಗಳೇನು; * ಸೋಲಾರ್‌ ತಂತಿ ಬೇಲಿ ನಿರ್ಮಾಣ / ನಿರ್ವಹಣೆ 

ಇ) 


ಕಳೆದ ಮೂರು ವರ್ಷಗಳಲ್ಲಿ ಕಾಡಾನೆ 


ದಾಳಿ ತಪ್ಪಿಸುವ ಸಲುವಾಗಿ 
ವಿನಿಯೋಗಿಸಿರುವ ಅನುದಾನವೆಷ್ಟು? 
ಕೈಗೊಂಡಿರುವ ಕಾಮಗಾರಿಗಳ 


ಸಂಪೂರ್ಣ ವಿವರ ನೀಡುವುದು) 


ತೂಗು ಸೋಲಾರ್‌ ತಂತಿ ಬೇಲಿ ನಿರ್ಮಾಣ ನಿರ್ವಹಣೆ 


ಉಪಯೋಗಿತ ರೈಲು ಹಳಿಗಳನ್ನು ಉಪಯೋಗಿಸಿ 
ಬ್ಯಾರಿಕೇಡ್‌ ನಿರ್ಮಾಣ 
ವನ್ನಪಾಣಿಗಳಿಗೆ ಕುಡಿಯುವ ನೀರಿಗಾಗಿ ಕೆರೆ/ 


ಚೆಕ್‌ಡ್ಕಾಂಗಳ ನಿರ್ಮಾಣ ಮತ್ತು ಹಾಲಿ ಇರುವ ಕೆರೆಗಳ 
ಹೂಳೆತ್ತುವ ಕಾಮಗಾರಿಗಳನ್ನು ನಿರ್ವಹಿಸಲಾಗುತ್ತಿದೆ. 


ಕೊಡಗು ಜಿಲ್ಲೆಯ ಅರಣ್ಯ ವೃತ್ತದ ವ್ಯಾಪ್ತಿಯ 
ವಲಯಗಳಲ್ಲಿ ಕಾಡಾನೆ ಹಾವಳಿಯನ್ನು ತುರ್ತು 
ನಿರ್ವಹಣೆ ಕ್ಷಿಪ್ರ ಸ್ಪಂದನ ತಂಡಗಳನ್ನು 


ರಚಿಸಿ 
ಕಾರ್ಯನಿರ್ವಹಿಸಲಾಗುತಿದೆ. ' 
ಆಯ್ದ ವಲಯಗಳಲ್ಲಿ ಕಾಡಾನೆಗಳನ್ನು ಮರಳಿ ಕಾಡಿಗೆ 
ಓಡಿಸುವ ತಂಡ ರಚನೆ ಮಾಡಲಾಗಿದೆ. 

ಕಾಡಾನೆ ಇರುವಿಕೆ ಅವುಗಳ ಚಲನವಲನಗಳ ಬಗ್ಗೆ 
ಸಾರ್ವಜನಿಕರಿಗೆ ರೈತರಿಗೆ ಮಾಹಿತಿ ನೀಡುವ SMS 
Alert System ಕಾರ್ಯ ನಿರ್ವಹಿಸುತ್ತಿದೆ. 
ವನ್ಯಪ್ರಾಣಿಗಳ -: ದಾಳಿಯಿಂದ ಭಾದಿತ ಗ್ರಾಮಗಳ 
ಜನರೊಂದಿಗೆ ಸಂಪರ್ಕ ಸಭೆಯನ್ನು ನಡೆಸಲಾಗುತ್ತಿದೆ. 


lat 


p28 

[© 

¢ 
hr 


 . ಉತ್ತರ 


* ಕೊಡಗು ಜಿಲ್ಲೆಯಲ್ಲಿ 2014ರಿಂದ ಸಾರ್ವಜನಿಕರಿಗೆ 
ಉಪಟಳ ನೀಡುತ್ತಿರುವ 11 ಕಾಡಾನೆಗಳನ್ನು ಸೆರೆಹಿಡಿದು 
ಸ್ಥಳಾಂತರ ಮಾಡಲಾಗಿದೆ. : 


* ವಿರಾಜಪೇಟೆ ವಿಭಾಗದಲ್ಲಿ 9 ಆನೆಗಳಿಗೆ ರೇಡಿಯೋ 

K ಕಾಲರ್‌ಗಳನ್ನು - ಅಳವಡಿಸಿ ಅವುಗಳ ಚಲನ ವಲನಗಳ 
ಬಗ್ಗೆ ನಿಗಾವಹಿಸಲಾಗುತ್ತಿದೆ. 

* ಕೊಡಗು ಜಿಲ್ಲೆಯ ನಾಗರಹೊಳೆ ವ್ಯಾಪ್ತಿಯಲ್ಲಿ ರಕ್ಷಣಾ 
ಕೆಲಸಗಳಿಗಾಗಿ ಎಸ್‌.ಟಿ.ಪಿ. ಎಫ್‌ ತಂಡ ನೇಮಕ ಮಾಡಿ 
ರಕ್ಷಣಾ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ. 


* ವನ್ಯಪ್ರಾಣಿಗಳ ರಕ್ಷಣಾ ದೃಷ್ಟಿಯಿಂದ ನಾಗರಹೊಳೆ ಹುಲಿ 
ಸಂರಕ್ಷಿತ ಪ್ರದೇಶದಲ್ಲಿ 37 ವನ್ಯಪ್ರಾಣಿ ಹತ್ಯೆತಡೆ 
ಶಿಬಿರಗಳನ್ನು ಸ್ಥಾಪನೆ ಮಾಡಿ ಪ್ರತಿ ದಿನ ಗಸ್ತು ಮಾಡಿ 
ಕಳ್ಳಬೇಟಿ  ನಿಯಂತ್ರಣದೊಂದಿಗೆ ಆನೆಗಳು ರೈತರ 
ಜಮೀನಿಗೆ ನುಸುಳದಂತೆ ಕ್ರಮವಹಿಸಲು ಮತ್ತು 
ಕಾಡಿನಿಂದ ಹೊರಗೆ ಬಂದಿರುವ ಆನೆಗಳನ್ನು ಕಾಡಿಗೆ 
ಹಿಮ್ಮೆಟಿಸಲು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 

* ಈ ರಕ್ಷಣಾ ಕಾರ್ಯದ ಸಿಬ್ಬಂದಿಗಳಿಗೆ ಹಾಗೂ ಇಲಾಖಾ 
ಸಿಬ್ಬಂದಿಗಳಿಗೆ ವೈರ್‌ಲೆಸ್‌ ವಾಕಿ ಚಾಕಿ, ಶಸ್ತ್ರಾಸ್ತ್ರ ಆಹಾರ 
ಸಾಮಗಿಗಳನ್ನು ಒದಗಿಸಿ ಪರಿಣಾಮಕಾರಿಯಾಗಿ 
ರಕ್ಷಣಾಕಾರ್ಯ ಕೈಗೊಳ್ಳಲಾಗುತ್ತಿದೆ. 

* ಮಾನವ-ಪ್ರಾಣಿ ಸಂಘರ್ಷವನ್ನು ತಡೆಯಲು ತಕ್ಷಣದ 
ಕ್ರಮಗಳನ್ನು ತೆಗೆದುಕೊಳ್ಳಲು “ಕೊಡಗು ಮಾನವ- 
ವನ್ಯಪ್ರಾಣಿ ಸಂಘರ್ಷ ಉಪಶಮನ ಪ್ರತಿಷ್ಠಾನ” ವನ್ನು ವೃತ್ತ 
ಮಟ್ಟದಲ್ಲಿ ಸ್ಥಾಪಿಸಲಾಗಿದೆ. 


ಕಳೆದ ಮೂರು ವರ್ಷಗಳಲ್ಲಿ ಮಾನವ-ಆನೆ 'ಸಂಘರ್ಷ 
ತಡೆಗಟ್ಟಲು ' ವಿನಿಯೋಗಿಸಿರುವ ಅನುದಾನದ ವಿವರಗಳನ್ನು 
ಅನುಬಂಧ-1ರಲ್ಲಿ ಒದಗಿಸಿದೆ. 


ಸಂಖ್ಯೆ ಅಪಜೀ 15 ಎಫ್‌ಡಬ್ಬ್ಯೂಎಲ್‌ 2021 


ನು — 


(ಅರೆವಿಂದ ಲಿಂಬಾವಳಿ) 
. ಅರಣ್ಯ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


po 


1 


ಸ್ಯ _ | 
ಕಳೆದ 3 ವರ್ಷಗಳಲ್ಲಿ ಪನ್ಯಜೀವಿ ಮಾನವ ಸಂಘರ್ಷ ತಪ್ಪಿಸಲು ಕೊಡಗು ಜಿಲ್ಲೆಯಲ್ಲಿ ಕೈಗೊಂಡಿರುವ ಕ್ರಮಗಳು 


( ರೊ. ಲಕ್ಷಗಳಲ್ಲಿ ) 


ಕ್ರ; ಫಾಮಗಾರಗೆಳ: ವಿಆ೮ | 019-20 Raa 
CS ಫ್‌ | 
| 1 [ಆನೆ ನಿರೋಧಕ ಕಂದಕ ನಿರ್ಮಾಣ (ಕಿ.ಮೀ) 10.31 285 | 43.553 
2 |ಹಾಲಿ ಇರುವ ಅನೆ ನಿರೋಧಕ ಕಂದಕ ನಿರ್ವಹಣೆ (ಕಿ.ಮಿ) | 37722 97.694 56.46 21.918 43.16 1933] 335 | 1.438 
3 |ನೋಲಾಲ್‌ ಬೇಲಿ ನಿರ್ಮಾಣ (ಕಿ.ಮೀ) 28.650 77.255 3.00 | 7998] 2.50 5.00 | 0.2 0.60C 
4 |ಹಾಲಿ ಇರುವ ಸೋಲಾರ್‌ ಬೇಲಿ ನಿರ್ವಹಣೆ (8.ಮೀ) 40.000 16.000 75.00 43.058 20.00 620. 26.6 10.47 
5 (ಕೆರೆ ನಿರ್ಮಾಣ (ಸಂಖ್ಯೆ) 23 68.946 | 9 15.650 12 2430 | 3 5.25( 
[« ಈ ಹೂಳತ್ತುವಕೆ (ನಂಬ) 30 49.412 14} 12.500 | 16 | 2155 6 7.80 
17 ಅಂದ ಡಿಪ್ರಡೇಷನ್‌ ಕ್ಯಾಂಪ್‌ ನಿರ್ವಹಣೆ (ಸಂಖ್ಯೆ) 20 91.063 18 | 7580 22 14720 1 | 12655 
8 ಆರ್‌.ಆರ್‌.ಟಿ ತಂಡದ ರಚನೆ (ಸಂಬೈೆ) | 76.887 0 | . 3 535 36 278.69; 
| 9 15050 ಅನುಪಾತದಲ್ಲಿ ಸೋಲಾರ್‌ ತಂತಿ ಬೇಲಿ ನಿರ್ಮಾಣ (ಕಿ.ಮಿಲಿ | 300 3.960 300 3450| 2274 173 087 100 
_ | 
10 |ತೂಗು ಸೋಲಾರ್‌ ತಂತಿ ಬೇಲಿ ನಿರ್ಮಾಣ (8.ಮಿಲ) - | - | 3337 § 68.69 | | 
| n [ಚಪಿಟ ನಡುವೆ ಮೆದುಕಲ್ಲು ತೆರವುಗೊಳಿಸುವುದು (ಘ.ಮಿಲ) ' | 147375 | 1195 - | _ I | _ | 
| - — 
i 12 ಕಾಡಾನೆ ಹಾವಳಿ ಹೆಚ್ಚಾಗಿರುವ ಗ್ರಾಮಗಳಲ್ಲಿ ಶಾಲಾ ವಾಹನಗಳ ನಿಯೋಜನೆ - 5.15C K | 8.400 | _ | 
} _ 1 § 
13 ರೈಲ್ವೆ ಬ್ಯಾರಿಕೇಡ್‌ ನಿರ್ಮಾಣಕಾರ್ಯಕ್ಕೆ ರೈಲ್ವೆ ಹಳಿಗಳ ಖರೀದಿ (ಮೆ.ಟನ್‌) | 496.174 175.00C K _ _ _ | 
| 14 (ಕಲ್ಪಿ ಬ್ಯಾರಿಕೇಡ್‌ ನಿರ್ಮಾಣ ( ಕ. ಮೀ.) | - - . 24625 | 22.80 | 
| | TE | 966711 198.775 405.931 | — 410.068 


